ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಕಂದಾಯ ಇಲಾಖೆಯಲ್ಲಿನ ಭ್ರಷ್ಠಾಚಾರ ನಿಗಹಕ್ಮೆ ಕ್ರಮವಹಿಸುವ ಬಗ್ಗೆ 
ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 
174 (315) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಂದಾಯ ಇಲಾಖೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಅಸಿಸ್ಥೆಂಟ್‌ ಕಮೀಷನರ್‌, 
ತಹಶೀಲ್ದಾರ್‌ಗಳ ಹಾಗೂ ಸಬ್‌ ರಿಜಿಸ್ಟಾರ್‌ ರವರುಗಳ ಕಛೇರಿಗಳಲ್ಲಿ ನಡೆಯುವ ಭ್ರಷ್ಟಾಚಾರಗಳನ್ನು 
ತಡೆಯಲು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರದಲ್ಲಿರುವ ವ್ಯವಸ್ಥೆ ಏನು; 


(ಆ) ದೂರು ಬಂದಾಗ ಮಾತ್ರ ಲೋಕಾಯುಕ, ಎ.ಸಿ.ಬಿ. ಅಧಿಕಾರಿಗಳು ದಾಳಿ ಮಾಡುತ್ತಿದ್ದು, ಸದರಿ 
ಕಛೇರಿಗಳಲ್ಲಿ ದಿನನಿತ್ಯ ಭ್ರಷ್ಟಾಚಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ ಸರ್ಕಾರ ಈ 
ಬಗ್ಗೆ ಗಮನ ಹರಿಸಿ ಧಿಡೀರ್‌ ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳಲು ವಿಶೇಷ ಕಾರ್ಯಕ್ರಮ ಏನಾದರೂ 
ರೂಪಿಸುತ್ತದೆಯೇ; 


(ಇ) ಲೊಣಾಯುಕ್ತ ಅಥವಾ ಎ.ಸಿ.ಬಿ ದಾಳಿ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಿಮಕ್ಯೆಗೊಳ್ಳಬೇಕೆಂದು 
ವರದಿ ಕೊಟ್ಟಿರು ಅನುಮತಿ ನೀಡಲು ವಿಳಂಬ ಬೀತಿ ಅನುಸರಿಸುತಿರುವುದೇತೆ; 


(ಈ) ದಾಳಿಗೊಳಗಾಗಿ ಅಮಾನತ್ತಿನಲ್ಲಿರುವ ಅಧಿಕಾರಿಗಳನ್ನು ಅವರು ದೋಷಮುಕರಾಗುವ ಮುನ್ನವೇ ಮತ್ತೇ 
ಸರ್ಕಾರಿ ಸೇವೆಗೆ ನೇಮಿಸುತ್ತಿರುವುದು ಸರಿಯಾದ ಕ್ರಮವೇ; ಇದನ್ನು ತಪ್ಪಿಸಲು ಅಗತ್ಯ ಕ್ರಮ 
ಕೈಗೊಳ್ಳಲಾಗುವುದೇ? 


